ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1897 


ಮಾನ್ಯ ಸಡಸ್ಕರೆ ಹೆಸರು 


ಶೀ ಸಿ.ಎಂ. ಇಬ್ರಾಹಿಂ (ವಿಧಾನ ಸಚೆಯಿಂದ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


28.09.2020 


ತ್ತರಸುವ ಸವರ 


ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 


ಕ್ರ 
ಫಾ. ಪ್ನೆ ಉತ್ತರ 
ಅ) ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ | ಹಿಂದುಳಿದ "ವರ್ಗಗಳ ಕಲ್ಯಾಣ`ಇಲಾಪೆಗ"` ಸರ್ಕಾರವು 
ಸರ್ಕಾರವು ಆಯವ್ಯಯದಲ್ಲಿ ಮೀಸಲಿರಿಸಿ ಆಯವ್ಯಯದಲ್ಲಿ ನಿಗದಿಗೊಳಿಸಿರುವ ಅನುದಾನ, ಬಿಡುಗಡೆ 
ಬಿಡುಗಡೆ ಮಾಡಿದ ಹಾಗೂ ಖರ್ಚು | ಮಾಡಿರುವ ಅನುದಾನ ಹಾಗೂ ಖರ್ಚು ಮಾಡಿರುವ 
ಮಾಡಿದ ಮೊತ್ತವೆಷ್ಟು; (2019-20ನೇ | ಅನುದಾನದ ವಿವರ (2019-20ನೇ ಜೂನ್‌ ಅಂತ್ಯದವರೆಗೆ) ಈ 
ಜೂನ್‌ ಅಂತ್ಯದವರೆಗೆ ಸಂಪೂರ್ಣ | ಕೆಳಕಂಡಂತಿದೆ: ್ಥ 
ಮಾಹಿತಿ ನೀಡುವುದು) (ರೂ. ಲಕ್ಷಗಳಲ್ಲಿ 
Nee ಇಹವ್ಯಹನ್ಸ್‌ ಪಡುಗಡ್‌7 ವೆಚ್ಚ 
ವರ್ಷ ಒದಗಿಸಿರುವ ಯಾದ | ಮಾಡಿದ 
Kk ಮೊತ್ತ ಮೊತ್ತ [ ಮೊತ್ತ 
2019-20 
(ಜೂನ್‌ 267058.79 |77438,28| 26615.75 
ಅಂತ್ಯಕ್ಕೆ) 
ಆ) ಸದರ ಅವಧಿಯಲ್ಲಿ ಹಿಂದುಳಿದ ವರ್ಗಗಳ] ಹಂದುಳದವರ್ಗಗಫ ಕಲ್ಯಾಣ ಇಲಾಖೆಯಿಂದ 2019-20ನೇ 


ಕಲ್ಯಾಣ ಇಲಾಖೆಯಿಂದ ಎಷ್ಟು 
ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವಸತಿ 
ನಿಲಯಗಳನ್ನು ಮಂಜೂರು 


ಮಾಡಲಾಗಿದೆ: ಮಂಜೂರು ಮಾಡಿದ ಈ 
ನಿಲಯಗಳ ನಿರ್ಮಾಣಕ್ಕೆ ಸಂಬಂಧಿಸಿದ 
ವಿವರಗಳೇನು? (ಜಿಲ್ಲಾವಾರು ಸಂಪೂರ್ಣ 
ವಿವರವನ್ನು ನೀಡುವುದು) 


ಸಾಲಿನ ಜೂನ್‌ ಅಂತ್ಯದವರೆಗೆ ಹೊಸದಾಗಿ ಯಾವುದೇ 
ವಿದ್ಯಾರ್ಥಿನಿಲಯವನ್ನು ಮಂಜೂರು ಮಾಡಿರುವುದಿಲ್ಲ ಹಾಗೂ 
ಹೊಸ ವಿದ್ಯಾರ್ಥಿನಿಲಯಗಳ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ 
ನೀಡಿರುವುದಿಲ್ಲ. 


ಸಂಖ್ಯೆ:ಹಿಂವಕ 556 ಬಿಎಂಎಸ್‌ 2020 


.ಶ8ರಾಮುಲು) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


